ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ರಾಜ್ಯದಲ್ಲಿ ಶಾಲಾ ಕಾಲೇಜುಗಳನ್ನು ಆರಂಭಿಸುವ ಬಗ್ಗೆ 
ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ) - 


90(676) ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ- 


(ಅ) ರಾಜ್ಯದಲ್ಲಿ ಕೋವಿಡ್‌ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಆರಂಭವಾಗದೇ ಮಕ್ಕಳ ಶೈಕ್ಷಣಿಕ 
ಚಟುವಟಿಕೆ ಹಾಗೂ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತಿರುವ ಅಂಶ ಸರ್ಕಾರದ ಗಮನಕ್ಕೆ ಬಂದಿದೆಯೆಣ 


(ಆ) ಶಾಲೆಗಳು ಆರಂಭವಾಗದೇ ಇರುವ ಕಾರಣಕ್ಕ ಮಕ್ಕಳು, ಕುಟಿಂಬ ಹಾಗೂ ಸಮಾಜದ ಮೇಲೆ ಆಗುವ 
ದುಷ್ಪರಿಣಾಮದ ಕುರಿತು ಅಧ್ಯಯನ ಸಮಿತಿಯನ್ನು ರಚಿಸಿದೆಯೆಳ; ರಚಿಸಿದ್ದಲ್ಲಿ ಅವರ ಅಭಿಪ್ರಾಯ ಏನು; 
ರಚಿಸದಿದ್ದಲ್ಲಿ, ಸಲಹೆಗಳನ್ನು ಪಡೆಯಲು ಪ್ರಯತ್ನ ಹಾಗೂ ಈ ನಿಟ್ಟಿನಲ್ಲಿ ಸರ್ಕಾರದ ಕಾರ್ಯಯೋಜನೆ 
ಏನು; 


(ಇ) ಕುಟು೦ಬ, ಸಮಾಜ ಹಾಗೂ ಮಕ್ಕಳ ಮೇಲೆ ಪರಿಣಾಮ ಆಗದೇ ಇರುವ ರೀತಿಯಲ್ಲಿ ಹಾಗೂ ಆಗಿರುವ 
ಪರಿಣಾಮವನ್ನು ಸರಿಪಡಿಸುವ ದೃಷ್ಠಿಯಿಂದ ಸರ್ಕಾರದ ಕ್ರಮವೇನು; 


(ಈ) ಜೊತೆಗೆ ಪದವಿ ಪೂರ್ವ ಕಾಲೇಜುಗಳ ಪುನರಾರಂಭ ಹಾಗೂ ಬೋಧನೆ ಕುರಿತು ಸರ್ಕಾರದ ಕ್ರಮ ಏನು; 
ನೀಟ್‌, ಜೆಳಇ ತರಹದ ಪರೀಕ್ಷೆಗಳು ಈ ಬಾರಿ ನಡೆಯುವ ಮಾಹಿತಿ ಇದೆಯೆ ಕರ್ನಾಟಿಕ ರಾಜ್ಯ ಪದವಿ 
ಪೂರ್ವ ವಿದ್ಯಾರ್ಥಿಗಳಿಗೆ ಈ ನಿಟ್ಟಿನಲ್ಲಿ ಸರ್ಕಾರ ತಯಾರಿ ಕೈಗೊಂಡಿದೆಯೇ; ದೇಶದ ಬೇರೆ ರಾಜ್ಯಗಳಲ್ಲಿ 
ಶಾಲಾರಂಭವಾಗಿದ್ದು, ರಾಜ್ಯದಲ್ಲಿ ಆಗದೇ ಇರುವುದರಿಂದ ಆಗುವ ಪರಿಣಾಮಗಳೇನು? 


